ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 869(1149) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಡಾ।।| ವೈ.ಎ. ನಾರಾಯಣಸ್ವಾಮಿ (ಶಿಕ ಕರ ಕೇತು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: ನರೇಗಾ ಯೋಜನೆ ಬಗ್ಗೆ 


(ಅ) ನರೇಗಾ ಯೋಜನೆಯಡಿಯಲ್ಲಿ ಕೈಗೊಳ್ಳಬಹುದಾದ ಕಾಮಗಾರಿಗಳು ಯಾವುವು; (ವಿವರ 
ನೀಡುವುದು) 


(ಆ) ರಾಜ್ಯದಲ್ಲಿರುವ ಸರ್ಕಾರಿ ಶಾಲೆಗಳ ಆಸ್ಲಿಗಳನ್ನು ಸಂರಕ್ಷಿಸಲು ಶಾಲೆಗಳಿಗೆ ತಡೆಗೋಡೆ 
(ಕಾಂಪೌಂಡ್‌) ನಿರ್ಮಿಸಲು ನರೇಗಾ ಯೋಜನೆ ಅಡಿಯಲ್ಲಿ ಅವಕಾಶವಿದೆಯೇ; 
(ಸುತ್ತೋಲೆಗಳನ್ನು ಒದಗಿಸುವುದು) 


(ಇ) ಆರ್‌.ಡಿ.ಪಿ.ಆರ್‌. ಇಲಾಖೆಯಿಂದ ರಾಜ್ಯದ ಎಲ್ಲಾ ಶಾಲೆಗಳಿಗೆ ನರೇಗಾ ಯೋಜನೆ 
ಅಡಿಯಲ್ಲಿ ಶಾಲೆ ತಡೆಗೋಡೆ (ಕಾಂಪೌಂಡ್‌) ನಿರ್ಮಿಸಲು ಪ್ರತ್ಯೇಕವಾದ ಹಾಗೂ 
ವಿಶೇಷವಾದ ಒಂದು ಸುತ್ತೋಲೆ/ನಿರ್ದೇಶನ ಹೊರಡಿಸಲು ಕ್ರಮವಹಿಸಲಾಗುವುದೇ? 


